ಕರ್ನಾಟಕ ವಿಧಾನ ಪರಿಷತು 


ಜೇವರ್ಗಿ ಸಂಕೇಶ್ವರ ರಸ್ತೆಯು" 
ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು, 
4 ಪಥದ : ರಸ್ತೆಯಾಗಿ 


ರಸ್ತೆಯ ಭಾಗವಾದ ಜೀವರ್ಗಿಯಿಂದ ವಿಜಯಪುರದವರೆಗೆ pS 
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವ್ಯಾಪಿಗೆ ಬರುತ್ತದೆ. ಸದರಿ ರಸ್ತೆಯನ್ನು; 
NHDP Phase IV ರ. ಅಡಿಯಲ್ಲಿ EPC ಮಾದರಿಯಲ್ಲಿ ಗಟ್ಟಿ 
ಬಾಹುಗಳುಳ್ಳ ದ್ವಿಪಥ ರಸ್ತೆಯನ್ನು ನಿರ್ಮಿಸಿರುತ್ತಾರೆಂದು ಭಾರತೀಯ ರಾಷ್ಟ್ರೀಯ 
ಪ್ರಾಧಿಕಾರದವರು ವರದಿಸಿರುತ್ತಾರೆ. 


'ಪರಿವರ್ತನೆಗೊಂಡಿದೆಯೇ: 


ಈ "ರಸ್ತೆಯ ಮುಂದಿನ ಭಾಗವಾದ ರಾಷ್ಟ್ರೀಯ ಹೆದ್ದಾರಿ 548ಬಿ ಕೇಂದ್ರ 
ಸರ್ಕಾರದ ರಾಜ್ಯ ಪತ್ರ ಅಧಿಸೂಚನೆ ಎಸ್‌.ಓ. ನಂ.1358 (ಇ) ದಿನಾಂಕ: 
23.03.2018: ರಂದು ವಿಜಯಪುರದಿಂದ ತಿಕೋಟ, ಕಾಗವಾಡ, ಚಿಕ್ಕೋಡಿ 
ಸಂಕೇಶ್ವರ (ಗೋಟೂರ) 169.00 ಕಿ.ಮೀ ರಸ್ನೆಯನ್ನು ಮೇಲ್ದರ್ಜೆ 
ಗೇರಿಸಲಾಗಿರುತ್ತದೆ. 


ಸದರಿ ರಾಷ್ಟ್ರೀಯ ಹೆದ್ದಾರಿ 548ಬಿ, ರಾಷ್ಟ್ರೀಯ ಹೆದ್ದಾರಿ ವಲಯ ವ್ಯಾಪ್ತಿಗೆ 
ಸೇರಿದ್ದು, ಕಿಮೀ.0.00 (ವಿಜಯಪುರ) ರಿಂದ ಕಿಮೀ.80.00 (ಮುರುಗುಂಡಿ) 
ವರೆಗಿನ ರಸ್ತೆಯನ್ನು ಗಟ್ಟಿ ಬಾಹುಗಳುಳ್ಳ ದ್ವಿಪಫ ರಸ್ತೆಯನ್ನು (10.00ಮೀ. 
ಕ್ಯಾರೇಜ್‌ವೇ), 80.00 ಕಿಮೀ.ವರೆಗಿನ ರಸ್ತೆ ವ್ಯಾಪ್ತಿಯ ಕಾಮಗಾರಿ ರೂ.497.01 
ಕೋಟಿಗಳ ಮೊತ್ತಕ್ಕೆ ಪ್ರಾದೇಶಿಕ ಕಛೇರಿ, ಭೂಸಾರಿಗೆ ಮಂತ್ರಾಲಯ, ಬೆಂಗಳೂರು 
ಇವರಿಂದ ಟಿಂಡರನ್ನು ಕರೆಯಲಾಗಿದ್ದು, ಟೆಂಡರ್‌ ಸ್ಟೀಕರಿಸುವ ಕೊನೆಯ 
ದಿನಾಂಕಃ29-09-2021 ಆಗಿರುತ್ತದೆ. 


ಇನ್ನುಳಿದ ಭಾಗವಾದ (ರಾಷ್ಟ್ರೀಯ ಹೆದ್ದಾರಿ ನಂ.548ಬಿ) ಕಿಮೀ. 80.00 
(ಮುರಗುಂಡಿ) ರಿಂದ ಕಿಮೀ.110.00 (ಕಾಗವಾಡ ಕ್ರಾಸ್‌) ರವರೆಗೆ ದ್ವಿಪಥದ ರಸ್ತೆ 
ಅಭಿವೃದ್ಧಿಗಾಗಿ 30.00 ಕಿಮೀ. ಉದ್ದ ಹಾಗೂ ಕಿಮೀ,.110.00 (ಕಾಗವಾಡ ಕ್ರಾಸ್‌) 
ರಿಂದ ಕಿಮೀ.169.00 (ಸಂಕೇಶ್ವರ) ರವರೆಗೆ (ಮಹಾರಾಷ್ಟ್ರ ಗಡಿ ಕೂಡು ರಸ್ತೆ 
.|2.60 ಕಿಮೀ" ಒಳಗೊಂಡು) 6160 ಕಿಮೀ ಉದ್ದ ಚತ್ಸುಪಥ ರಸೆಯನ್ನಾಗಿ 

ಭಿವೃದ್ಧಿಪಡಿಸಲು ವಿಸೃತ ಯೋಜನಾ ವರದಿ ತಯಾರಿಸಲು ಟೆಂಡರ 
ಕರೆಯಲಾಗಿದ್ದು ತಾಂತ್ರಿಕ ಮೌಲ್ಯ ಮಾಪನ ಪಂಕ 


ಸೆ; ಕಾಗಿ! 
ಜಮೀನುಗಳನ್ನು ಸರ್ಕಾರ 
ವಶಪಡಿಸಿಕೊಂಡು ರಸ್ತೆ 


ಭಾಗವಾದ ಜೀವರ್ಗಿಯಿಂದ ವಿಜಯಪುರ ವರೆಗೆ ಪಿಐಯು, ಗುಲ್ಪರ್ಗ, 


ಅಭಿವೃದ್ದಿ ಕಾಮಗಾರಿ 
ನಡೆಸುತ್ತಿದೆಯೇ: 


ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರವರ ವ್ಯಾಪ್ತಿಗೆ ಬರುತ್ತಿದ್ದು 
ಈಗಾಗಲೇ ಗಟ್ಟಿ ಬಾಹುಗಳುಳ್ಳ ದ್ವಿಪಥ ರಸ್ತೆಗೆ ಮೇಲ್ದರ್ಜೆಗೇರಿಸಲಾಗಿರುತ್ತದೆಂಡು 
ಭಾರತೀಯ ರಾಷ್ಟ್ರೀಯ ಪ್ರಾಧಿಕಾರದವರು ವರದಿಸಿರುತ್ತಾರೆ. | 


ಈ ರಸ್ತೆಯೆ'ಮುಂದಿನ`ಭಾಗವಾದ ರಾಷ್ಟ್ರೀಯ ಹೆದ್ದಾರಿ ನಂ548ಬಿ 
ಕಿಮೀ.0.00 (ವಿಜಯಪುರ) , ರಿಂದ ಕಿಮೀ.80.00 (ಮುರಗುಂಡಿ) ವರೆಗೆ 
ದ್ವ-ಪಥ!ಪೇವ್ಞ್‌ ಶೋಲ್ಡರ್‌ (10.00 ಮೀಟರ್‌ ಕ್ಯಾರೇಜವೆಲ) 80.00 ಕಿಮೀ. 
ವರೆಗಿನ ರಸ್ತೆಯ. ಕಾಮಗಾರಿಗಾಗಿ 18.33 ಹೆಕ್ಷರ್‌ ಜಮೀನನ್ನು ಸರಕಾರದಿಂದ 
ಭೂ-ಸ್ಪಾದೀನಪಡಿಸಿಕೊಳ್ಳಲು ಕೇಂದ್ರ ಸರಕಾರದ ಗೆಜೆಟ್‌ ಅಧಿಸೂಚನೆ 
ಹೊರಡಿಸಲು ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. 


ಸರಪಳಿ 80.00 ರಿಂದ 169.00 ವರೆಗೆ ವಿಸ್ವತ ಯೋಜನಾ 'ವರದಿ 
ತಯಾರಿಸಿದ ನಂತರ: ಅವಶ್ಯವಿರುವ ಜಮೀನುಗಳನ್ನು ವಶಪಡಿಸಿಕೊಳ್ಳಲು ಕ್ರಮ 
ಕೈಗೊಳ್ಳಲಾಗುವುದು. 


ಇ 7ಈ ರಸ್ತೆಯನ್ನು ರಾಷ್ಟ್ರೀಯ 


ೇ ಹೆದ್ದಾರಿ ಎಂದು 
'ಪರಿಗಣಿಸಿದ್ದರೂ ಸಹ 
ಕಾಮಗಾರಿ ಕೈಗೊಳ್ಳದೆ ರಸ್ತೆಗಳು 
ಹದಗೆಟ್ಟಿದ್ದು ಇದನ್ನು 
ಸರಿಪಡಿಸಲು ಸರ್ಕಾರ 


ಕೈಗೊಂಡಿರುವ ಕ್ರಮಗಳೇನು? 
(ವಿಷರ ನೀಡುವುದು) 


ಜೇವರ್ಗಿ ಸಂಕೇಶ್ವರ ರಸ್ತೆಯ ಭಾಗವಾದ" ರಾಷ್ಟ್ರೀಯ ಹೆದ್ದಾರಿ-ನಂ218 
(50) ಜೇವರ್ಗಿಯಿಂದ ವಿಜಯಪುರದವರೆಗೆ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರದಿಂದ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸಲಾಗಿರುತ್ತದೆಂದು 

ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ವರದಿಸಿರುತ್ತಾರೆ. k 


ಸದರಿ ರಸ್ತೆಯ ಮುಂದಿನ ಭಾಗವಾದ ರಾಷ್ಟ್ರೀಯ ಹೆದ್ದಾರಿ ನಂ548ಬಿ 
ಯಂದು "ಕೇಂದ್ರ ಸರಕಾರದ ಗೆಜೆಟ್‌ ಅಧಿಸೂಚನೆ $0 No.1358 (E) 
ದಿನಾಂಕಃ23-03-2018. ರಂದು ವಿಜಯಪುರದಿಂದ ತಿಕೋಟಾ, ಕಾಗವಾಡ, 
ಚಿಕ್ಕೋಡಿ, ಸಂಕೇಶ್ವರ ' (ಗೋಟೂರ) 16900 ಕಿಮೀ ರಸ್ತೆಯನ್ನು 
ಮೇಲ್ದರ್ಜೆಗೇರಿಸಲಾಗಿದ್ದು, ಸದರಿ ರಸ್ತೆಯನ್ನು ಲೋಕೋಪಯೋಗಿ ಇಲಾಖೆ 
ವಿಜಯಪುರ ಹಾಗೂ ಚಿಕ್ಕೋಡಿ ವಿಭಾಗದಿಂದ ಮೇ-2020 ತಿಂಗಳಿನಲ್ಲಿ 
ರಾಷ್ಟ್ರೀಯ ಹೆದ್ದಾರಿ ವಲಯಕ್ಕೆ ಹಸ್ತಾಂತರ ಮಾಡಿಸಿಕೊಳ್ಳಲಾಗಿದೆ. 


ತದನಂತರ ಕಿಮೀ. 0.00 (ವಿಜಯಪುರ) ರಿಂದ 80.00 (ಮುರಗುಂಡಿ) 
ವರೆಗೆ ಪೂರ್ಣ ಪ್ರಮಾಣದ ರಸ್ತೆ ಅಭಿವೃದ್ದಿ ಪಡಿಸಲು ರೂ.497.01 ಕೋಟಿಗಳ 
ಮೊತ್ತಕ್ಕೆ ಪ್ರಾದೇಶಿಕ ಕಛೇರಿ, ಭೂಸಾರಿಗೆ ಮಂತ್ರಾಲಯ, ಬೆಂಗಳೂರು, ಇವರಿಂದ 
ಟಿಂಡರನ್ನು ಕರೆಯಲಾಗಿದ್ದು, ಟಿಂಡರ್‌ನ ಕೊನೆಯ ದಿನಾಂಕಃ29-09-2021 
ರಂದು ನಿಗದಿಪಡಿಸಲಾಗಿದೆ ಮತ್ತು ಇದರ ಮುಂದಿನ ಭಾಗವಾದ ಕಿಮೀ.80.00 
(ಮುರಗುಂಡಿ) ರಿಂದ ಕಿಮೀ.169.00 (ಸಂಕೇಶ್ವರ) ವರೆಗೆ ನಿಯತಕಾಲಿಕ 
ನವೀಕರಣ ಕಾಮಗಾರಿಯನ್ನು ಕೈಗೊಳ್ಳಲು ಟೆಂಡರ್‌ ಕರೆಯಲಾಗಿದ್ದು, 16 


ಲ 
ಗುತ್ತಿಗೆದಾರರು ಟೆಂಡರ್‌ ಸಲ್ಲಿಸಿದ್ದು, ತಾಂತ್ರಿಕ ಮೌಲ್ಯ ಮಾಪನ ಹಂತದಲ್ಲಿರುತ್ತದೆ. 


ಕಡತೆ ಸಂಖ್ಯೆ ಲೋಇ 208 ಸಿಎನ್‌ಹೆಚ್‌ 2021 (ಇ) 


ಮ 
(ಸ.ಸಿ.ಪಾಟೀಲಿ) 
ಲೋಕೋಪಯೋಗಿ ಸಚಿವರು 


